ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 10 
pS ಶ್ರೀ ಎಂಎ ಗೋಪಾಲ ಸ್ವಾಮಿ 
ಸಣೆಷ್ಯನ ಹೆಸದು (ಸ್ಮಳೀಯ ಸಂಸ್ಥೆಗಳ ಕೇತ) 
ಉತ್ತರಿಸಬೇಕಾದ ದಿನಾಂಕ 07.12.2020 
'ಉತ್ತರಿಸುವ ಸಚಿವರು ಮಾನ್ಯ ವಿದ್ಯುನಾನ ಮಾಹಿತಿ ತಂತ್ರಜ್ಞಾನ, 
ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು 
ತಂತ್ರಜ್ಞಾನ ಸಚಿವರು. 
ಪ್ರಶ್ನೆ ಉತ್ತರ 


ಅ) ಹಾಸನ ಜಿಲ್ಲೆಯಲ್ಲಿ ಮಾಹಿತಿ 
ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ 
ಆಧಾರಿತ ಎಷ್ಟು ಸಂಸ್ಥೆಗಳಿವೆ; (ವಿವರ 
ನೀಡುವುದು) ಈ ಸಂಸ್ಥೆಗಳಲ್ಲಿ ಸರೋಜಿನಿ 


ಮಹಿಷಿ ವರದಿಯಂತೆ ಸ್ಥಳೀಯರಿಗೆ 
ಉದ್ಯೋಗಾವಕಾಶಗಳನ್ನು 
ನೀಡಲಾಗುತ್ತಿದೆಯೇ; ಇಲ್ಲದಿದ್ದಲ್ಲಿ, 


ಸರ್ಕಾರವು ಈ ಸಂಬಂಧ ಕೈಗೊಂಡಿರುವ 
ಕ್ರಮಗಳೇನು; (ವಿವರ ನೀಡುವುದು) 


ಇಲಾಖೆಯಲ್ಲಿ ಪ್ರಸ್ತುತ 493 ಮಾಹಿತಿ ತಂತ್ರಜ್ಞಾನ | 
ಕಂಪನಿಗಳು ಹಾಗೂ 56 ಜೈವಿಕ ತಂತ್ರಜ್ಞಾನ 
ಕಂಪನಿಗಳು ನೋಂದಣಿ ಮಾಡಿಕೊಂಡಿರುತವೆ. 
ಹಾಸನ ಜಿಲ್ಲೆಗೆ ಸಂಬಂಧಿಸಿದಂತೆ ಮೇಲ್ಕಂಡ 
ನೋಂದಣಿಯಾದ ಕಂಪನಿಗಳಲ್ಲಿ ಯಾವುದೇ 
ಕಂಪನಿಗಳು ಇರುವುದಿಲ್ಲ. 


'ಆ) ಬೆಂಗಳೂರು ನಗರ ಹೊರತುಪಡಿಸಿ 
ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಮಾಹಿತಿ 
ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ 


ಕೇಂದ್ರಗಳನ್ನು ಸ್ಥಾಪನೆ ಮಾಡಲು 
ಸರ್ಕಾರ ಉದ್ದೇಶಿಸಿದೆಯೇ; 
ಉದ್ದೇಶಿಸಿದ್ದಲ್ಲಿ; ಯಾವ ಯಾವ 
ಪ್ರದೇಶಗಳಲ್ಲಿ ಈ ಕೇಂದ್ರಗಳನ್ನು 


ತೆರೆಯಲಾಗುವುದು; (ವಿವರ ನೀಡುವುದು) 


ಹೌದು. 
ಬೆಂಗಳೂರು ನಗರ ಹೊರತು ಪಡಿಸಿ ಈ ಕೆಳಕಂಡ 
ಪ್ರದೇಶಗಳಲ್ಲಿ ಈಗಾಗಲೇ ಮಾಹಿತಿ ತಂತ್ರಜ್ಞಾನ ಮತ್ತು 


ಜೈವಿಕ ತಂತ್ರಜ್ಞಾನ ಕೇಂದ್ರಗಳನ್ನು ಸ್ಮಾಪನೆ 
ಮಾಡಲಾಗಿರುತ್ತದೆ: 

ಮಾಹಿತಿ ತಂತ್ರಜ್ಞಾನ ವಲಯ: 

* ರಾಜ್ಯದ 18 ಜಿಲ್ಲೆಗಳಲ್ಲಿರುವ ಕಾಲೇಜು/ 


ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ನಾವೀನ್ಯತೆ 
ಹಾಗೂ ಆವಿಷ್ಠಾರಗಳನ್ನು ಅಭಿವೃದ್ಧಿಪಡಿಸಲು 
ನ್ಯೂ ಏಜ್‌ ಇನ್ಯ್ಯೂಬೇಷನ್‌ ಸೆಂಟರ್‌ ಅನ್ನು 
ಸ್ಥಾಪಿಸಲಾಗಿದೆ. ಅಲ್ಲದೇ ಇನ್ನೂ 9 
ಕಾಲೇಜುಗಳಲ್ಲಿ ಸದರಿ ಸೆಂಟಿರ್‌ಗಳನ್ನು 
ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 

* ರಾಜ್ಯದ ಹುಬ್ಮಳ್ಳಿ, ಶಿವಮೊಗ್ಗ ಹಾಗೂ ಕಲ್ಬುರ್ಗಿ 
ಜಿಲ್ಲೆಗಳಲ್ಲಿ ಮಾಹಿತಿ ತಂತ್ರಜ್ಞಾನ ಪಾರ್ಕ್‌ ಅನ್ನು 
ಸ್ಮಾಪಿಸಲಾಗಿರುತ್ತದೆ. 

* ಮೈಸೂರಿನ ಹೆಬ್ಬಾಳದ ಹುಟ್ಟಿಗಳ್ಳಿಯಲ್ಲಿ 
ಎಲೆಕ್ಟ್ರಾನಿಕ್ಸ್‌ ಉದ್ಯಮಕೆ ಅನುಕೂಲ ವಾಗುವಂತೆ 
ಬ್ರೌೌನ್‌ಫೀಲ್ಡ್‌ ಇಎಸ್‌ಡಿಎಮ್‌ ಕ್ಲಸ್ಟರ್‌ ಅನ್ನು 
ಸ್ಥಾಪಿಸಲಾಗಿದೆ. 

* ಮಂಗಳೂರು, ಬೆಳಗಾವಿ, ಮೈಸೂರು, ಶಿವಮೊಗ್ಗ 


ಜಿಲ್ಲೆಗಳಲ್ಲಿ, ತಂತ್ರಜ್ಞಾನ ಕಂಪನಿಗಳ 


ಉಪಯೋಗಕ್ಕಾಗಿ ಕೆಪಿ ವತಿಯಿಂದ ಕೆ-ಟೆಕ್‌' 


ಇನ್ನೋಮವೇಷನ್‌ ಹಬ್‌ ಹಾಗೂ ಸರ್ವಬಳಕೆಯ 


ಸಲಕರಣೆಗಳ ಸೌಲಭ್ಯ {Common |" 


Instrumentation Facility (CIF), ಸೌಲಭ್ಯವನ್ನು 
ಸರ್ಕಾರದ ವತಿಯಿಂದ ಸ್ಥಾಪಿಸಲಾಗಿದೆ. 

* ಹುಬ್ಬಳ್ಳಿಯಲ್ಲಿ ವಿಎಲ್‌ಎಸ್‌ಐ ಇನ್ಯ್ಯೂಬೇಟರ್‌ 
ಸೆಂಟರ್‌ ಮತ್ತು ಇಎಸ್‌ಡಿಎಮ್‌ ಬ್ರೌೌನ್‌ಫೀಲ್ತ್‌ 
ಕ್ಲಸ್ಟರ್‌ ಅನ್ನು ಸ್ಥಾಪಿಸಲಾಗಿದೆ. 


ಜೈವಿಕ ತಂತ್ರಜ್ಞಾನ ವಲಯ: 

* ಬಾಗಲಕೋಟೆಯಲ್ಲಿ ಸೆಂಟರ್‌ ಫಾರ್‌ 
ಬಯೋಟೆಕ್ಲಾಲಜೀ ರಿಸರ್ಜ್‌ ಕೇಂದ್ರವನ್ನು ಹಾಗೂ 
- ಕಾಮನ್‌ ಇನ್ನ್ಯೂಮೆಂಟೇಷನ್‌ ಫೆಸಿಲಿಟಿ 
ಕೇಂದ್ರವನ್ನು ಸಹ ಸ್ಥಾಪಿಸಲಾಗಿದೆ. 

* ಧಾರವಾಡದಲ್ಲಿ ಅಗಿ ಇನ್ಯೂಬೇಷನ್‌ ಸೆಂಟರ್‌ 
ಅನ್ನು ಹಾಗೂ ಕಾಮನ್‌ ಇನ್ನ್ಫ್ಯೂಮೆಂಟೇಷನ್‌ 
ಫೆಸಿಲಿಟಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. 

*° ಮೈಸೂರಿನಲ್ಲಿ ಮೈಸೂರಿನ ಸಿಎಫ್‌ಟೆಆರ್‌ಐ 
ಆವರಣದಲ್ಲಿ ನ್ಯೂಟ್ರಾ ನ್ಯೂಟ್ರಿ ಫೈಟೋ 
ಘಫಾರ್ಮಸಿಟಿಕಲ್‌ (N2P2) ಇನ್ಯ್ಯೂಬೇಷನ್‌ ಹಾಗೂ 
ಕಾಮನ್‌ ಇನ್ಪೂಮೆಂಟೇಷನ್‌ ಫೆಸಿಲಿಟಿ 
ಕೇಂದ್ರವನ್ನು ಸ್ಥಾಪಿಸಲಾಗಿದೆ. 


ಇ) ಬೆಂಗಳೂರು ನಗರ ಹೊರತುಪಡಿಸಿ 
ರಾಜ್ಯದ ಇತರೆ ಭಾಗಗಳಲ್ಲಿ ಮಾಹಿತಿ 
| ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ 
ಕೇಂದ್ರಗಳನ್ನು ಸ್ಥಾಪನೆ ಮಾಡಲು ಖಾಸಗಿ 
ಕಂಪನಿಗಳಿಗೆ ಸರ್ಕಾರವು ಒದಗಿಸುತ್ತಿರುವ 
ಸವಲತ್ತುಗಳೇನು? (ವಿವರ ನೀಡುವುದು) 


ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರ 
ಜಿಲ್ಲೆಗಳನ್ನು ಹೊರತುಪಡಿಸಿ, ರಾಜ್ಯದ ಇತರೆ 
ಭಾಗಗಳಲ್ಲಿ ಮಾಹಿತಿ ತಂತ್ರಜ್ಞಾನ ಕೇಂದ್ರಗಳನ್ನು 
ಸ್ಥಾಪನೆ ಮಾಡಲು ಸರ್ಕಾರವು ದಿನಾಂಕ: 
07.09.2020ರಂದು ಪ್ರಕಟಿಸಿದ ಹೊಸ ಮಾಹಿತಿ 
ತಂತ್ರಜ್ಞಾನ ನೀತಿ 2020-2025ರನ್ವಯ ಈ ಕೆಳಕಂಡ 
ಸವಲತ್ತುಗಳನ್ನು ಒದಗಿಸುತ್ತಿದೆ:- 


| 
*° ರಾಜ್ಯದಲ್ಲಿ ಐಟಿ ಉದ್ಯಮವನ್ನು ಅಭಿವೃದ್ದಿ 


ಪಡಿಸಲು ಮತ್ತು ನಾವೀನ್ಯತೆಯನ್ನು ಸಮಗ್ರವಾಗಿ 
ಹೆಚ್ಚಿಸಲು ಮತ್ತು ಹೊಸ ಪ್ರದೇಶದಲ್ಲಿನ ಪರಿಸರ 
ವ್ಯವಸ್ಥೆಗಳನ್ನು ಬಲಪಡಿಸಲು 
ಕಶ್ರಮಕೈಗೊಳ್ಳಲಾಗುತ್ತಿದೆ. 

*e ಮಾಹಿತಿ ತಂತ್ರಜ್ಞಾನ ಉದ್ಯಮಕ್ಕೆ ಅಗತ್ಯವಿರುವ 
ಕಾರ್ಮಿಕ ಬಲವನ್ನು ಸಕ್ರಿಯಗೊಳಿಸಲು 
ಅಗತ್ಯವಾದ ದತ್ತಾಂಶ ಸಂರಕ್ಷಣೆ, ಸುರಕ್ಷತೆಗಳನ್ನು 
ಬಳಸಿಕೊಳ್ಳಲು ಮತ್ತು ಸುರಕ್ಲಿತ ಮತ್ತು ಸ್ಥಿತಿಸ್ಥಾಪಕ 
ಪರಿಸರ ವ್ಯವಸ್ಥೆಯನ್ನು ರಚಿಸಲು ಮತ್ತು 


ಉಳಿಸಿಕೊಳ್ಳಲು ರಾಜ್ಯ ಸೈಬರ್‌ ಭದ್ರತಾ! 
ನೀತಿಯನ್ನು ರೂಪಿಸಲು ಹೊಸ ವೀತಿಯು 


ಪೂರಕವಾಗಿದೆ. 
*° ಬೆಂಗಳೂರನ್ನು ಹೊರತುಪಡಿಸಿ ರಾಜ್ಯದೆಲ್ಲೆಡೆ 
ಮೂಲಸೌಕರ್ಯಾಭಿವೃದ್ದಿ ಸ್ನಳೀಯ ಉದ್ಯಮಕ್ಕೆ 


p 


ಪ್ರಚೋದನೆ / ಪೋತ್ಸಾಹ ನೀಡುವುದು. 

*° ಮಾಹಿತಿ ತಂತ್ರಜ್ಞಾನ ಹಾಗೂ ಮಾಹಿತಿ 
ತಂತ್ರಜ್ಞಾನೇತರ ವಲಯದಲ್ಲಿ ಮಾರುಕಟ್ಟೆ 
ಅಭಿವೃದ್ಧಿ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ 
ವಿವಿಧ ಪೋತ್ಸಾಹಕಗಳು, ರಿಯಾಯಿತಿ ಮತ್ತು 
ವಿನಾಯಿತಿಗಳನ್ನು ಪಾರದರ್ಶಕ ರೀತಿಯಲ್ಲಿ 
ಒದಗಿಸುವುದು. 

* ಐಪಿ ಸೃಜನೆ ಮತ್ತು ಪೂರಕ ಪರಿಸರ ವ್ಯವಸ್ಥೆಯ 
ವರ್ಧನೆಗೆ ಬೆಂಬಲ ನೀಡುವ ಮೂಲಕ 
ಮುಂಬರುವ ಉದ್ಯಮಗಳ ಬೆಳವಣಿಗೆಯನ್ನು 
ಉತ್ತೇಜಿಸುವುದಕ್ಕಾಗಿ ಸದರಿ ಉದ್ಯಮಕ್ಕೆ 
ನಾವೀನ್ಯತೆಯನ್ನು ಪ್ರೋತ್ಸಾಹಿಸುವುದು. 

*e ಪ್ರಸ್ತುತ ಜಾರಿಯಲ್ಲಿರುವ ಉಪಕ್ರಮಗಳನ್ನು 
ಬಲಪಡಿಸುವ ಮೂಲಕ ಮತ್ತು ಉದಯೋನುಖ 
ತಾಂತ್ರಿಕತೆಯನ್ನು ಉತ್ತೇಜಿಸುವ ಹಾಗೂ ಕೌಶಲ್ಯ 
ಹೂಡಿಕೆಗಳನ್ನು ಪರಿಚಯಿಸುವ ಮೂಲಕ ಕೌಶಲ್ಯ 
ವರ್ಧನೆಯನ್ನು ಹಾಗೂ ಪ್ರತಿಭೆಗಳನ್ನು 
ಪೋಷಿಸುವುದು. 

° ಮಾಹಿತಿ ತಂತ್ರಜ್ನಾನ ಹಾಗೂ ಮಾಹಿತಿ 
ತಂತ್ರಜ್ಞಾನೇತರ ಉದ್ಯಮಗಳ ವ್ಯವಹಾರಗಳ 
ಸುಗಮತೆಯ ಉನ್ನತೀಕರಣಕ್ಕಾಗಿ ಸದರಿ 
ಉದ್ಯಮ/ಸಂಸ್ಥೆಗಳಿಗೆ ಸೌಕರ್ಯಕಲ್ಬಿಸಿ 
ಪ್ರೋತ್ಸಾಹಕ ಮತ್ತು ಇತರೆ ಕಾರ್ಯನೀತಿಗಳ 
ಸೌಲಭ್ಯಗಳನ್ನು ಕಲ್ಪಿಸುವ ಮೂಲಕ ಬಂಡವಾಳ 
ಹೂಡಿಕೆಯನ್ನು ಆಕರ್ಷಿಸಿ, ಚೆಳವಣಿಯನ್ನು 
ಸಾಧಿಸಲು ಪೂರಕ ವ್ಯವಸ್ಥೆಯನ್ನು 
ಅಳವಡಿಸುವುದು. 

* ವಲಯ 3ರ ಹೊರಗೆ ಸ್ಮಾಪಿಸಲಾಗಿರುವ ಐಟಿ ಹಬ್‌ 
ಗಳು/ಕಸ್ಟರ್‌ಗಳಿಗೆ ಸ್ಲಿರ ಹೂಡಿಕೆಗಳ ಶೇಕಡಾ 
20ರವರೆಗೆ ಹಾಗೂ ರೂ3ಕೋಟಿಗಳ 
ಪರಿಮಿತಿಗೊಳಪಟ್ಟು ಇವೆರಡರಲ್ಲಿ ಯಾವುದು 
ಕಡಿಮೆಯೋ ಅಷ್ಟು ಆರ್ಥಿಕ ಬೆಂಬಲವನ್ನು 


ನೀಡುವುದು. 
°e ವಲಯ 3ರ ಹೊರಗೆ ತಮ್ಮ ಉದ್ದಿಮೆಗಳನ್ನು 
ಸ್ಥಾಪಿಸಲು ಯೋಜಿಸುತ್ತಿರುವ ಅರ್ಹ 


ಐಟಿ/ಐಟಿಎಸ್‌ ಸಂಸ್ಥೆಗಳಿಗೆ ಗುತ್ತಿಗೆ/ಬಾಡಿಗೆ ವೆಚ್ಚದ 
ಮರುಪಾವತಿ ಮಾಡುವುದು. 

*« ಐಟಿ/ಖಟೆಎಸ್‌ ಸಂಸ್ಥೆಗಳಿಗೆ ಮುದ್ರಾಂಕ 
ಶುಲ್ಕ/ವಿದ್ಯುತ್‌ಚ್ಚಕ್ತಿ ದರದಲ್ಲಿ ವಿನಾಯಿತಿ/ 
ರಿಯಾಯಿತಿ ಒದಗಿಸುವುದು. 


ಜೈವಿಕ ತಂತ್ರಜ್ನಾನ ವಲಯಕ್ಕಾಗಿ ಸರ್ಕಾರವು 
ಪ್ರಕಟಿಸಿರುವ ಜೈವಿಕ ತಂತ್ರಜ್ಞಾನ ನೀತಿ 3.0ರಲ್ಲಿ 
ರಾಜ್ಯದಾದ್ಯಂತ ಸ್ಥಾಪಿಸುವ ಜೈವಿಕ ತಂತ್ರಜ್ಞಾನ 
ಕಂಪನಿಗಳಿಗೆ ಈ ಕೆಳಕಂಡ ಹಣಕಾಸಿನ 


ಪ್ರೋತ್ಸಾಹಕಗಳು ಹಾಗೂ ರಿಯಾಯಿತಿಗಳನ್ನು | 
ಒದಗಿಸುವುದು:- ಇ 


ಅಂತರಾಷ್ಟಿಕೀಯ ಮಾರ್ಕೆಟಿಂಗ್‌ ಪ್ರಚುರ 
ಕಾರ್ಯಕೈಗೊಳ್ಳಲು ಮಾರ್ಕೆಟಿಂಗ್‌ ಪ್ರೋತ್ಸಾಹಕ. 


ಉಪಘಟಕಕ್ಕೆ ಸಬ್ಬಿಡಿ. ; 
ರೂ.1ಲಕ್ಷದವರೆಗೆ ಯೋಜನೆಯ ಕಾರ್ಯ 
ಯೋಜನೆ ತಯಾರಿಕೆಯ ವೆಚ್ಚದ ಮರುಪಾವತಿ. 
ಸಂಶೋಧನಾಭಿವೃದ್ದಿ ಘಟಕಗಳಿಗೆ ವಿದ್ಯುತ್‌ 
ದರಗಳಲ್ಲಿ ರಿಯಾಯಿತಿ. 

ತಂತ್ರಜ್ಞಾನ ಉನ್ನತೀಕರಣಕ್ಕಾಗಿ ಪಡೆದುಕೊಂಡ 
ಗರಿಷ್ಟ ರೂ.50.00 ಲಕ್ಷಗಳವದೆಗಿನ ಸಾಲದ 
ಬಡ್ಡಿಯಲ್ಲಿ ಸಬ್ಬಿಡಿ. 

IS0/BIS/NABL/GMP/GLP ಪ್ರಮಾಣೀಕರಣಗಳನ್ನು 
ಪಡೆಯಲು ಆರ್ಥಿಕ ಸಹಾಯ. 

ಭಾರತದಲ್ಲಿ ಮತ್ತು ವಿದೇಶದಲ್ಲಿ ಪೇಟೆಂಟ್‌ 
ನೋಂದಣಿಗಾಗಿ ಆರ್ಥಿಕ ಸಹಾಯ. 


(ಐಟಿಬಿಟಿ 64 ಎಲ್‌ಸಿಎಂ 2020) 


(ಡಾ॥ ಅಶ!ಥ್‌ ನಾರಾಯಣ್‌ ಸಿ.ಎನ್‌) 
ಉಪಮುಖ್ಯಮಂತ್ರಿಗಳು ಹಾಗೂ ವಿದ್ಯುನ್ಮಾನ 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ 
ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು. 


